RNI No. KARBIL /2001 / 47147 


ಕರ್ನಾಟಕ ರಾಜಷತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ 
Volume 148 


ಬೆಂಗಳೂರು, ಗುರುವಾರ, ಆಗಸ್ಟ್ ೨೨ , ೨೦೧೩ ( ಶ್ರಾವಣ ೩೧, ಶಕ ವರ್ಷ ೧೯೩೫) 
Bangalore , Thursday , August 22 , 2013 (Shravana 31, Shaka Varsha 1935 ) 


ಸಂಚಿಕೆ ೩೪ 
Issue 34 


ಭಾಗ ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 

ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 55 ಸಮನ್ವಯ 2013, ಬೆಂಗಳೂರು, ದಿನಾಂಕ : 09ನೇ ಮೇ , 2013. 
ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ, ಮೈಸೂರು ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ 
ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 12 ( ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಕೆ.ರಾಮಕೃಷ್ಣ, ಮ 
ವಲಯ , ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಮೈಸೂರು ಇವರನ್ನು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ, ಮೈಸೂರು 
ಸಂಸ್ಥೆಯ ನಿರ್ದೇಶಕ ಮಂಡಳಿಯ ನಿರ್ದೇಶಕರನ್ನಾಗಿ ಶ್ರೀ . ಜಿ.ಎಸ್.ಹನುಮಂತರಾಜು ಇವರ ಸ್ಥಾನದಲ್ಲಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಚ್ . ಆರ್ . ನಾಗೇಂದ್ರ 
P . R . 421 

ಸರ್ಕಾರದ ಉಪ ಕಾರ್ಯದರ್ಶಿ , 
SC - 100 

ಇಂಧನ ಇಲಾಖೆ. 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 198 ಸಮನ್ವಯ 2013, ಬೆಂಗಳೂರು, ದಿನಾಂಕ : 09ನೇ ಜುಲೈ, 2013 . 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್ 521 ಎಸ್ಎಎಸ್ 2013, ದಿನಾಂಕ:04 - 07 -2013ರನ್ವಯ 
ಶ್ರೀ . ಪಂಕಜ್ ಕುಮಾರ್ ಪಾಂಡೆ, ಭಾ . ಆ . ಸೇ ., ವಿಶೇಷ ಕರ್ತವ್ಯಾಧಿಕಾರಿ ( ವೆಚ್ಚ ಮೇಲ್ವಿಚಾರಣೆ) , ಮುಖ್ಯ ಚುನಾವಣಾಧಿಕಾರಿಯವರ ಕಛೇರಿ, ಬೆಂಗಳೂರು 
ಇವರು ದಿನಾಂಕ: 05 - 07 - 2013ರಂದು, ಶ್ರೀ . ಪಿ. ಮಣಿವಣ್ಣನ್, ಭಾ. ಆ.ಸೇ . ಇವರ ವರ್ಗಾವಣೆಯಿಂದ ತೆರವಾಗಿರುವ ವ್ಯವಸ್ಥಾಪಕ ನಿರ್ದೇಶಕರು, 
ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಬೆಂಗಳೂರು ಹುದ್ದೆಯ ಅಧಿಕ ಪ್ರಭಾರವನ್ನು ವಹಿಸಿಕೊಂಡಿರುತ್ತಾರೆ. 

ರಾಜು ಕಂಪನಿ ನಿಯಮಿತದ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ ಆಫ್ 
ಅಸೋಸಿಯೇಷನ್‌ನ ಆರ್ಟಿಕಲ್ 74 ( ಎ ) & ( ಬಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ . ಪಂಕಜ್ ಕುಮಾರ್ ಪಾಂಡೆ, ಭಾ . ಆ . ಸೇ . ಇವರನ್ನು 
ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ 
( ಶ್ರೀ . ಪಿ .ಮಣಿವಣ್ಣನ್ , ಭಾ . ಆ. ಸೇ . ಇವರ ಸ್ಥಾನದಲ್ಲಿ) ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ . ಎ. ಚಪ್ಪರಬಂದ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PB, 422 

ಇಂಧನ ಇಲಾಖೆ. 
( ೨೦೯ ) 


೨೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 

ಭಾಗ ೨ 
ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 112 ಸಮನ್ವಯ 2013 , ಬೆಂಗಳೂರು, ದಿನಾಂಕ : 20ನೇ ಜೂನ್, 2013. 
ಇಂಧನ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಈ ಕೆಳಕಂಡ ನಿಗಮ / ಮಂಡಳಿಗಳಲ್ಲಿ ನೇಮಕಗೊಂಡಿದ್ದ ಅಧಿಕಾರೇತರ ನಿರ್ದೇಶಕರುಗಳು 
ಸಲ್ಲಿಸಿರುವ ರಾಜೀನಾಮೆಗಳನ್ನು ಆಯಾ ನಿಗಮ / ಮಂಡಳಿಗಳ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ 
ಆರ್ಟಿಕಲ್‌ಗಳಲ್ಲಿ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಅವರುಗಳ ರಾಜೀನಾಮೆಯನ್ನು ಅಂಗೀಕರಿಸಿದೆ. 


*)2 


ಅಧಿಕಾರೇತರ ನಿರ್ದೇಶಕರುಗಳ 
ನಿಗಮಗಳ ಹೆಸರು 

ನಿಗಮ / ಮಂಡಳಿಯ ಆರ್ಟಿಕಲ್ಸ್ 

ಹೆಸರು 
ಕರ್ನಾಟಕ ವಿದ್ಯುತ್ ನಿಗಮ 1. ಶ್ರೀ . ಲಹರ್ ಸಿಂಗ್ ಶಿರೋಯಾ | ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ 
ನಿಯಮಿತ 2 . ಶ್ರೀ .ಎಸ್. ವಿ .ನೇಸರಗಿ 

ಆಫ್ ಅಸೋಸಿಯೇಷನ್ ಆರ್ಟಿಕಲ್ 22 ( ) 
ಕರ್ನಾಟಕ ವಿದ್ಯುತ್ ಪ್ರಸರಣ | ಶ್ರೀ .ಎಸ್.ಶಿವಮಲ್ಲು 

ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ 
ನಿಗಮ ನಿಯಮಿತ 

ಆಫ್ ಅಸೋಸಿಯೇಷನ್ ಆರ್ಟಿಕಲ್ 30 (1) ( ಎ) 
ಬೆಂಗಳೂರು ವಿದ್ಯುತ್ ಶ್ರೀ .ಎಸ್.ಶಿವಮಲ್ಲು 

ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ 
ಸರಬರಾಜು ಕಂಪನಿ ನಿಯಮಿತ 

ಆಫ್ ಅಸೋಸಿಯೇಷನ್ ಆರ್ಟಿಕಲ್ 74 ( ಎ ) 
ಮಂಗಳೂರು ವಿದ್ಯುತ್ 1. ಶ್ರೀ . ಪಚ್ಚನಾಡಿ ರಾಮ ಅಮೀನ್ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ 
ಸರಬರಾಜು ಕಂಪನಿ ನಿಯಮಿತ | 2 . ಶ್ರೀ . ಜಿ . ಕೆ. ಷಡಾಕ್ಷರಪ್ಪ 

ಆಫ್ ಅಸೋಸಿಯೇಷನ್ ಆರ್ಟಿಕಲ್ 74 ( ಎ) 
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು ಇದರ ನಿರ್ದೇಶಕರ ಮಂಡಳಿಯ ಅಧಿಕಾರೇತರ ನಿರ್ದೇಶಕರಾಗಿರುವ 
ಶ್ರೀ .ಸಿ.ರಮೇಶ್ ರವರನ್ನು ಸದರಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಬೆಂಗಳೂರು ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು 
ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆರ್ಟಿಕಲ್ 22 (1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅಧಿಕಾರೇತರ ನಿರ್ದೇಶಕರ ಸ್ಥಾನವನ್ನು 
ರದ್ದುಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎ.ಎ. ಚಪ್ಪರಬಂದ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . R . 423 

ಇಂಧನ ಇಲಾಖೆ. 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಇ 229 ಪಿಪಿಇ 2013, ಬೆಂಗಳೂರು, ದಿನಾಂಕ : 04ನೇ ಜುಲೈ 2013. 
ವಿಷಯ : ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ 2014ನೇ ಸಾಲಿನಲ್ಲಿ ವಯೋನಿವೃತ್ತಿ 

ಹೊಂದಲಿರುವ ಅಧಿಕಾರಿಗಳಿಗೆ ಅನುಮತಿಯನ್ನು ನೀಡುವ ಬಗ್ಗೆ. 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ 2014ನೇ ವರ್ಷದಲ್ಲಿ ಈ ಕೆಳಕಂಡ ತಃಖ್ಯ ಅಂಕಣ ( 2) ರಲ್ಲಿ ನಮೂದಿಸಿರುವ 
ಅಧಿಕಾರಿಗಳಿಗೆ ಅಂಕಣ (3) ರಲ್ಲಿನ ಜನ್ಮ ದಿನಾಂಕದ ಹಿನ್ನೆಲೆಯಲ್ಲಿ ಅಂಕಣ (4) ರಲ್ಲಿ ನಮೂದಿಸಿರುವ ದಿನಾಂಕಗಳಂದು ಸರ್ಕಾರಿ ಸೇವೆಯಿಂದ 
ವಯೋನಿವೃತ್ತಿ ಹೊಂದಲು ಕರ್ನಾಟಕ ಸರ್ಕಾರಿ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 95ರ ಅನುಸಾರ ಅನುಮತಿ ನೀಡಿದೆ. 


ಕ್ರಮ | ಅಧಿಕಾರಿಯವರ ಹೆಸರು , ಪದನಾಮ ಮತ್ತು ಕಛೇರಿ ವಿಳಾಸ 
ಸಂಖ್ಯೆ 

ಶ್ರೀ / ಶ್ರೀಮತಿ 


ಜನ್ಮ ದಿನಾಂಕ 


ವಯೋನಿವೃತ್ತಿ ಹೊಂದಲು 
ಅನುಮತಿ ನೀಡಿರುವ ದಿನಾಂಕ 


( 1 ) 


( 3) 


1 . 


25 - 03 - 1954 


31 - 03 - 2014 


01 - 06 - 1954 


31 - 05 - 2014 


| ವಿ. ಆರ್.ಉಪಾಧ್ಯೆ, 
ಸರ್ಕಾರಿ ಅಭಿಯೋಜಕರು, 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಚಿಕ್ಕಮಗಳೂರು 
| ಎಸ್ . ವಿ . ವಡವಡಗಿ, 
ಕಾನೂನು ಸಲಹೆಗಾರರು , ಸಿ. ಐ . ಡಿ. ಕಛೇರಿ, ಬೆಂಗಳೂರು 
ಆರ್‌. ಮಾರುತಿ, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಎಸಿಎಂಎಂ ನ್ಯಾಯಾಲಯ , ಬೆಂಗಳೂರು ನಗರ. 


3 


. 


01 - 06 - 1954 


31 - 05 - 2014 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨ , ೨೦೧೩ 


೨೧೧ 


ಕ್ರಮ | ಅಧಿಕಾರಿಯವರ ಹೆಸರು, ಪದನಾಮ ಮತ್ತು ಕಛೇರಿ ವಿಳಾಸ 
ಸಂಖ್ಯೆ 

ಶ್ರೀ / ಶ್ರೀಮತಿ 


ಜನ್ಮ ದಿನಾಂಕ 


ವಯೋನಿವೃತ್ತಿ ಹೊಂದಲು 
ಅನುಮತಿ ನೀಡಿರುವ ದಿನಾಂಕ 


20 - 05 - 1954 


31 - 05 - 2014 


01 - 07 - 1954 


30 - 06 - 2014 


15 - 06 - 1954 


30 - 06 - 2014 


12 - 06 - 1954 


30 - 06 - 2014 


12 - 08 - 1954 


31 - 08 - 2014 


08 - 08 - 1954 


31 - 08 - 2014 


ಎಸ್ . ಸಿ. ಅಗಸಿಮನಿ, 
ಸರ್ಕಾರಿ ಅಭಿಯೋಜಕರು, ಪ್ರಧಾನ ಸಿಟಿ ಸಿವಿಲ್ ಮತ್ತು ಸತ್ರ 
ನ್ಯಾಯಾಲಯ, ಬೆಂಗಳೂರು ನಗರ 
ಸಿ . ವೆಂಕಟರಮಣಸ್ವಾಮಿ , 
ಸರ್ಕಾರಿ ಅಭಿಯೋಜಕರು, 2ನೇ ಅಪರ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, ಮಂಗಳೂರು. 
ಚಂದ್ರಶೇಖರ್‌ ಜಿ .ಹಿರೇಮರ್, 
ಕಾನೂನು ಅಧಿಕಾರಿ( ಹಿರಿಯ), ಬೆಂಗಳೂರು ನಗರ ವಿಭಾಗ , 
ಬೆಂಗಳೂರು 
ಪಿ. ಎಂ . ಪಾಟೀಲ್, 
ಸರ್ಕಾರಿ ಅಭಿಯೋಜಕರು, 2ನೇ ಅಪರ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ , ಬಿಜಾಪುರ 
ಎ . ಬಿ . ದಿನಕರ್‌, 
ಸರ್ಕಾರಿ ಅಭಿಯೋಜಕರು, 1ನೇ ತ್ವರಿತಗತಿ ನ್ಯಾಯಾಲಯ , 
ಬೆಂಗಳೂರು ಗ್ರಾಮಾಂತರ 
ಎಸ್ .ರೇಣುಕಾಚಾರ್ಯ, 
ನಿರ್ದೇಶಕರ ಕೇಂದ್ರ ಸಹಾಯಕರು, ಅಭಿಯೋಗ ಮತ್ತು 
ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ ಕಛೇರಿ, ಬೆಂಗಳೂರು. 
ಟಿ. ಹೆಚ್. ಅನಂತಕೃಷ್ಣ, 
ಆಡಳಿತಾಧಿಕಾರಿಗಳು , ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ 
ನಿರ್ದೇಶಕರ ಕಛೇರಿ, ಬೆಂಗಳೂರು. 
ಸುದೀಪ್ ಬಂಗೇರ, 
ಸರ್ಕಾರಿ ಅಭಿಯೋಜಕರು , 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಮೈಸೂರು 
ರಾಥೋಡ್ ರಾಮ್‌ಸಿಂಗ್, 
ಸರ್ಕಾರಿ ಅಭಿಯೋಜಕರು, 1ನೇ ಅಪರ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ , ಬಳ್ಳಾರಿ. 
ಬಿ.ಪಿ. ಹುಡೇದಗಡ್ಡಿ, 
ಸರ್ಕಾರಿ ಅಭಿಯೋಜಕರು, 5ನೇ ತ್ವರಿತಗತಿ ನ್ಯಾಯಾಲಯ, 
ಬೆಂಗಳೂರು ನಗರ. 
ಕೆ.ಕೃಷ್ಣಮೂರ್ತಿ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, 5ನೇ 
ಮೆಟ್ರೋಪಾಲಿಟ್ ಮ್ಯಾಜಿಸ್ಟ್ರೇಟ್ (ಸಂಚಾರಿ) ಸಿವಿಲ್ 
ನ್ಯಾಯಾಧೀಶರು ( ಕಿವಿ) ನ್ಯಾಯಾಲಯ, ಬೆಂಗಳೂರು ನಗರ 
ಎಸ್. ಎ . ಹುದ್ದಾರ್ , 
ಸರ್ಕಾರಿ ಅಭಿಯೋಜಕರು, 1ನೇ ಅಪರ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, ದಾವಣಗೆರೆ. 


28 - 10 - 1954 


31 - 10 - 2014 


04 - 11 - 1954 


30 - 11 - 2014 


12 


06 - 11 - 1954 


30 - 11 - 2014 


13 


11 - 11 - 1954 


30 - 11 - 2014 


14 


26 - 11 - 1954 


30 - 11 - 2014 


- 15 


20 - 12 - 1954 


31 - 12 - 2014 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ದೇವೆಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು ). 


P. R, 424 


೨೧೨ 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨ , ೨೦೧೩ 

ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 137 ಪೋಸಿಪ 2013, ಬೆಂಗಳೂರು, ದಿನಾಂಕ : 15ನೇ ಜುಲೈ 2013 . 


ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸಿವಿಲ್ ) ( ನಾನ್ ಐಪಿಎಸ್) ವೃಂದದ ಅಧಿಕಾರಿಗಳನ್ನು 
ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ, ಸಾರ್ವಜನಿಕ ಹಿತದೃಷ್ಟಿಯಿಂದ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ , ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 


ಕ್ರಮ 


4 


. 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 

ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಸಂಖ್ಯೆ 

ಶ್ರೀಯುತರು : 
ಎಸ್.ರಂಗಸ್ವಾಮಿ ನಾಯಕ್ 

ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ರಾಜ್ಯ ಗುಪ್ತವಾರ್ತೆ , 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ - 

ಬೆಂಗಳೂರು - ಖಾಲಿ ಹುದ್ದೆ 
ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು 
ಬಿ . ಮಹಾಂತೇಶ್ 

ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ರಾಜ್ಯ ಗುಪ್ತವಾರ್ತೆ, 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ - 

ಬೆಳಗಾವಿ - ಖಾಲಿ ಹುದ್ದೆ 
ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು 
ಎಂ . ಎಂ . ಮಹದೇವಯ್ಯ 

ದಿನಾಂಕ: 10 - 07 - 2013 ರಲ್ಲಿನ ವರ್ಗಾವಣೆಯನ್ನು 
ಸೂಪರಿಂಟೆಂಡೆಂಟ್ ಆಫ್ ಪೋಲೀಸ್ 

ಮಾರ್ಪಡಿಸಿ ಡೆಪ್ಯೂಟಿ ಕಮೀಷನರ್ ಆಫ್ ಪೊಲೀಸ್, ಕ್ರೈಂ 
ಆಂತರಿಕ ಭದ್ರತಾ ವಿಭಾಗ, ಮಂಗಳೂರು ಇಲ್ಲಿಗೆ ಮತ್ತು ಸಂಚಾರ, ಮೈಸೂರು - ಶ್ರೀ ಕೆ. ಪಿ.ಭೀಮಯ್ಯ ಇವರ 
ವರ್ಗಾವಣೆ ಆದೇಶದಲ್ಲಿರುವವರು 

ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
ಶ್ರೀ ಕೆ. ಪಿ.ಭೀಮಯ್ಯ , 

ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಚೆಸ್ಕಾಂ ಜಾಗೃತ ದಳ, 
ಡಿ . ಸಿ. ಪಿ . ಕ್ರೈಂ ಮತ್ತು ಸಂಚಾರ, ಮೈಸೂರು ಮೈಸೂರು - ಖಾಲಿ ಹುದ್ದೆ 
ಎಸ್.ಗಿರೀಶ್ 

ದಿನಾಂಕ: 10 - 07 - 2013 ರಲ್ಲಿನ ವರ್ಗಾವಣೆಯನ್ನು 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಎಸ್. ಟಿ .ಎಫ್. ಮಾರ್ಪಡಿಸಿ ಡೆಪ್ಯೂಟಿ ಕಮೀಷನರ್ ಆಫ್ ಪೊಲೀಸ್, ಸಂಚಾರ 
ಎನ್‌ಫೋರ್ಸ್‌ಮೆಂಟ್ ಸೆಲ್, ಬೆಂಗಳೂರು ಇಲ್ಲಿಗೆ | ( ಪಶ್ಚಿಮ ) ಬೆಂಗಳೂರು - ಶ್ರೀ ಎಂ .ಎನ್. ಬಾಬುರಾಜೇಂದ್ರ 
ವರ್ಗಾವಣೆ ಆದೇಶದಲ್ಲಿರುವವರು 

ಪ್ರಸಾದ್ ಇವರನ್ನು ದಿನಾಂಕ: 10 - 07 - 2013ರ ಆದೇಶದಲ್ಲಿ 

ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಎಂ .ಎನ್. ಬಾಬುರಾಜೇಂದ್ರ ಪ್ರಸಾದ್ 

ದಿನಾಂಕ: 10 - 07 - 2013 ರಲ್ಲಿನ ವರ್ಗಾವಣೆಯನ್ನು 
ಡೆಪ್ಯೂಟಿಕಮೀಷನರ್ ಆಫ್ ಪೊಲೀಸ್, ಸಂಚಾರ ಮಾರ್ಪಡಿಸಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಬೆಸ್ಕಾಂ 
( ಪಶ್ಚಿಮ ) ಬೆಂಗಳೂರು ಇಲ್ಲಿಗೆ ವರ್ಗಾವಣೆ 

ಜಾಗೃತದಳ, ಬೆಂಗಳೂರು - ಶ್ರೀ ಎಂ . ಬಿ. ಮಲ್ಲಿಕಾರ್ಜುನಸ್ವಾಮಿ 
ಆದೇಶದಲ್ಲಿರುವವರು 

ಇವರನ್ನು ದಿನಾಂಕ: 10 - 07 - 2013ರ ಆದೇಶದಲ್ಲಿ 

ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಜೆ .ಕೆ. ರಶ್ಮಿ 

ದಿನಾಂಕ: 10 -07 - 2013 ರಲ್ಲಿನ ಸ್ಥಳ ನೇಮಕಾತಿಯನ್ನು 
ಎಸ್. ಪಿ. ( ಸಿವಿಲ್) ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿ | ಮಾರ್ಪಡಿಸಿ ಅಡಿಷನಲ್ ಎಸ್ . ಪಿ. ಹಾಸನ - 
ನೇಮಿಸಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಶ್ರೀ ಕೆ. ವಿ. ಜಗದೀಶ್ ಇವರನ್ನು ದಿನಾಂಕ: 10 - 07 - 2013ರ 
ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇಲ್ಲಿಗೆ ಸ್ಥಳ | ಆದೇಶದಲ್ಲಿ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ನೇಮಕಾತಿ ಆದೇಶದಲ್ಲಿರುವವರು 
ಕೆ.ವಿ .ಜಗದೀಶ್ 

ದಿನಾಂಕ : 10 - 07 - 2013 ರಲ್ಲಿನ ಸ್ಥಳ ನೇಮಕಾತಿಯನ್ನು 
ಎಸ್. ಪಿ. ( ಸಿವಿಲ್ ) ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿ ಮಾರ್ಪಡಿಸಿ ಡೆಪ್ಯೂಟಿ ಕಮೀಷನರ್ ಆಫ್ ಪೊಲೀಸ್, 
ನೇಮಿಸಿ ಅಡಿಷನಲ್ ಎಸ್.ಪಿ . ಹಾಸನ ಇಲ್ಲಿಗೆ ಸ್ಥಳ ಕಾನೂನು ಮತ್ತು ಸುವ್ಯವಸ್ಥೆ , ಮಂಗಳೂರು - 
ನೇಮಕಾತಿ ಆದೇಶದಲ್ಲಿರುವವರು 

ಶ್ರೀ ಹೆಚ್. ಆರ್. ಭಗವಾನ್ ದಾಸ್ ಇವರನ್ನು ದಿನಾಂಕ: 

10 - 07 - 2013ರ ಆದೇಶದಲ್ಲಿ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಹೆಚ್.ಆರ್. ಭಗವಾನ್ ದಾಸ್ 

ದಿನಾಂಕ: 10 - 07 -2013 ರಲ್ಲಿನ ವರ್ಗಾವಣೆಯನ್ನು 
ಡೆಪ್ಯೂಟಿ ಕಮೀಷನರ್ ಆಫ್ ಪೊಲೀಸ್, ಕಾನೂನು ಮಾರ್ಪಡಿಸಿ ಸೂಪರಿಂಟೆಂಡೆಂಟ್ ಆಫ್ ಪೋಲೀಸ್, 
ಮತ್ತು ಸುವ್ಯವಸ್ಥೆ , ಮಂಗಳೂರು ಇಲ್ಲಿಗೆ ವರ್ಗಾವಣೆ ಎಸ್. ಟಿ.ಎಫ್. ಎನ್‌ಫೋರ್ಸ್‌ಮೆಂಟ್ ಸೆಲ್, ಬೆಂಗಳೂರು - 
ಆದೇಶದಲ್ಲಿರುವವರು 

ಶ್ರೀ ಎಸ್. ಗಿರೀಶ್ ಇವರನ್ನು ದಿನಾಂಕ : 10 - 07 -2013ರ 
ಆದೇಶದಲ್ಲಿ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಆಗಸ್ಟ್ ೨೨, ೨೦೧೩ 


೨೧೩ 


ಕ್ರಮ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 

ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
|ಶ್ರೀಯುತರು: 
ಡಿ .ಎಸ್. ಹಣಗಿ . 

ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಹೆಸ್ಕಾಂ ಜಾಗೃತದಳ, 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮತ್ತು ಉಪ ಹುಬ್ಬಳ್ಳಿ - ಧಾರವಾಡ ಜಿಲ್ಲೆ - ಖಾಲಿ ಹುದ್ದೆ 

ಪ್ರಾಂಶುಪಾಲರು, ಪೊಲೀಸ್ ತರಬೇತಿ ಶಾಲೆ, ಗುಲ್ಬರ್ಗಾ 
| ಎಂ . ಬಿ.ಮಲ್ಲಿಕಾರ್ಜುನಸ್ವಾಮಿ , 

ದಿನಾಂಕ: 10 -07 - 2013 ರಲ್ಲಿನ ವರ್ಗಾವಣೆಯನ್ನು ರದ್ದುಪಡಿಸಿ 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಬೆಸ್ಕಾಂ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, 
ಜಾಗೃತದಳ , ಬೆಂಗಳೂರು ಇಲ್ಲಿಗೆ ವರ್ಗಾವಣೆ ಬಿ. ಎಂ . ಟಿ.ಎಫ್. ಬೆಂಗಳೂರು ಇಲ್ಲಿ ಮುಂದುವರೆಸಲು - 
ಆದೇಶದಲ್ಲಿರುವವರು 

ಶ್ರೀ ಎನ್.ವಿಷ್ಣುವರ್ಧನ ಇವರನ್ನು ದಿನಾಂಕ: 10 - 07 - 2013ರ 

ಆದೇಶದಲ್ಲಿ ಸ್ಥಳನಿಯುಕ್ತಿಗೊಳಿಸಿದ ಆದೇಶ ರದ್ದುಪಡಿಸಿ 
ಎನ್. ವಿಷ್ಣುವರ್ಧನ 

ದಿನಾಂಕ: 10 - 07 - 2013 ರಲ್ಲಿನ ಸ್ಥಳ ನೇಮಕಾತಿಯನ್ನು 
ಎಸ್ . ಪಿ. (ಸಿವಿಲ್) ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿ 

ಮಾರ್ಪಡಿಸಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ 
ನೇಮಿಸಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, 

ಡಿ.ಸಿ.ಆರ್‌. ಬೆಂಗಳೂರು - ಶ್ರೀ ಎಂ .ಎನ್.ಬಾಬುರಾಜೇಂದ್ರ 
ಬಿ. ಎಂ . ಟಿ.ಎಫ್ ಬೆಂಗಳೂರು ಇಲ್ಲಿಗೆ ವರ್ಗಾವಣೆ ಪ್ರಸಾದ್ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
ಆದೇಶದಲ್ಲಿರುವವರು 
ಬಿ. ಪರಮೇಶ್ವರಪ್ಪ 

ದಿನಾಂಕ: 10 - 07 - 2013 ರಲ್ಲಿನ ವರ್ಗಾವಣೆಯನ್ನು 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಡಿ. ಸಿ.ಆರ್. ಇ ಮಾರ್ಪಡಿಸಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಸಿ. ಐ. ಡಿ . 
ದಾವಣಗೆರೆ ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವವರು ಬೆಂಗಳೂರು - ಶ್ರೀ ಅಬ್ದುಲ್ ಅಹದ್ ಇವರ ವರ್ಗಾವಣೆಯಿಂದ 

ತೆರವಾದ ಹುದ್ದೆಗೆ, 
ಹೆಚ್ . ಆರ್ . ಮಹದೇವಯ್ಯ 

ದಿನಾಂಕ: 10 -07 - 2013 ರಲ್ಲಿನ ವರ್ಗಾವಣೆಯನ್ನು 
ಸೂಪರಿಂಟೆಂಡೆಂಟ್ ಆಫ್ ಪೋಲೀಸ್, ರಾಜ್ಯ 

ಮಾರ್ಪಡಿಸಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಕರಾವಳಿ 
ಗುಪ್ತವಾರ್ತೆ, ಬೆಂಗಳೂರು ಇಲ್ಲಿಗೆ ವರ್ಗಾವಣೆ ಭದ್ರತಾ ಪೊಲೀಸ್ ಪಡೆ, ಉಡುಪಿ,- ಶ್ರೀ ಎಂ . ಐ.ಜಮೀಲ್ 
ಆದೇಶದಲ್ಲಿರುವವರು 

ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
ವಿ .ಎಸ್. ಡಿಸೋಜ 

ಡೆಪ್ಯೂಟಿ ಕಮೀಷನರ್ ಆಫ್ ಪೋಲೀಸ್, ಅಪರಾಧ - 2 , 
ಡೆಪ್ಯೂಟಿ ಕಮೀಷನರ್ ಆಫ್ ಪೋಲೀಸ್, 

ಪೊಲೀಸ್ ಆಯುಕ್ತರ ಕಛೇರಿ, ಬೆಂಗಳೂರು ನಗರ 
ಗುಪ್ತವಾರ್ತೆ, ಬೆಂಗಳೂರು ನಗರ - ವರ್ಗಾವಣೆ 
ಆದೇಶದಲ್ಲಿರುವವರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್. ರವಿಪ್ರಕಾಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು - ಎ). 


P . R . 425 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 26 ಪಿಪಿಇ 2013 , ಬೆಂಗಳೂರು, ದಿನಾಂಕ : 10ನೇ ಜುಲೈ 2013 . 
ಶ್ರೀ ವಿ. ಜಿ. ಭಂಡಿ , ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಹಾವೇರಿ ಅವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮ 
285 ( 1) ( ಎ) ರ ಅನ್ವಯ ದಿನಾಂಕ: 31 - 07 - 2013ರಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ಸ್ವಯಂನಿವೃತ್ತಿ ಹೊಂದಲು ಅನುಮತಿಯನ್ನು 
ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೆಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು - ಬಿ). 


P. R . 426 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨ , ೨೦೧೩ 

ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 137 ಪೋಸಿಪ 2013, ಬೆಂಗಳೂರು, ದಿನಾಂಕ : 10ನೇ ಜುಲೈ 2013 . 


ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸಿವಿಲ್ ) ( ನಾನ್ ಐಪಿಎಸ್) ವೃಂದದ ಅಧಿಕಾರಿಗಳನ್ನು 
ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ , ಸಾರ್ವಜನಿಕ ಹಿತದೃಷ್ಟಿಯಿಂದ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ , ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 


ಕ್ರಮ 


ಸಂಖ್ಯೆ 


ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ 

ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 
ಶ್ರೀಯುತರು: 
ಹೆಚ್. ಆರ್. ಭಗವಾನ್‌ದಾಸ್ ಅಡಿಷನಲ್ 
ಎಸ್. ಪಿ .ಕೋಲಾರ ಜಿಲ್ಲೆ 


2 


. 


ಬಿ . ವೈ . ಮಾಲಗತ್ತಿ 
ಡೆಪ್ಯೂಟಿ ಕಮೀಷನರ್ ಆಫ್ ಪೊಲೀಸ್, 
ಕಾನೂನು & ಸುವ್ಯವಸ್ಥೆ, ಮೈಸೂರು ನಗರ 


ಡೆಪ್ಯೂಟಿಕಮೀಷನರ್ ಆಫ್ ಪೋಲೀಸ್, ಕಾನೂನು & ಸುವ್ಯವಸ್ಥೆ 
ಮಂಗಳೂರು - ಖಾಲಿ ಹುದ್ದೆ ಶ್ರೀ ಎಂ . ಮುತ್ತುರಾಯ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್‌ ಅಬಕಾರಿ ಜಾರಿ ಮತ್ತು 
ಲಾಟರಿ ನಿಷೇಧ ದಳ , ಬೆಂಗಳೂರು - ಶ್ರೀ ಡಿ. ಎಂ . ಕೃಷ್ಣಂರಾಜು 
ದಿನಾಂಕ 31 - 07 -2013 ರಂದು ವಯೋನಿವೃತ್ತಿಯಿಂದ 
ತೆರವಾಗುವ ಹುದ್ದೆ 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮತ್ತು ಪ್ರಾಂಶುಪಾಲರು 
ಕರ್ನಾಟಕ ಪೊಲೀಸ್ ತರಬೇರಿ ಶಾಲೆ, ಚನ್ನಪಟ್ಟಣ - 
ಶ್ರೀ ಎಂ .ಎಸ್. ಇಂದುಶೇಖರ್ ಇವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆಗೆ | 
ಡೆಪ್ಯೂಟಿಕಮೀಷನರ್ ಆಫ್ ಪೊಲೀಸ್, ಕಾನೂನು & 
ಸುವ್ಯವಸ್ಥೆ , ಹುಬ್ಬಳ್ಳಿ - ಧಾರವಾಡ ಇಲ್ಲಿನ ಖಾಲಿ ಹುದ್ದೆಗೆ 


ಕೆ. ಟಿ . ಬಾಲಕೃಷ್ಣ 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ - 
ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿ 


ಎಸ್. ಸಿ . ಗುಡಿಮನಿ 
ಅಡಿಷನಲ್ ಎಸ್ . ಪಿ. ಕಾರವಾರ , 
ಉತ್ತರ ಕನ್ನಡ ಜಿಲ್ಲೆ 
ಎಂ . ಬಿ.ಮಲ್ಲಿಕಾರ್ಜುನಸ್ವಾಮಿ 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, 
ಬಿ . ಎಂ . ಟಿ . ಎಫ್ , ಬೆಂಗಳೂರು 


ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಬೆಸ್ಕಾಂ ಜಾಗೃತ ದಳ , 
ಬೆಂಗಳೂರು - ಶ್ರೀ ಎಸ್ . ವಿ .ಗುಳೇದ್ ಇವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆಗೆ 


6 


. 


ಎ.ಎನ್. ರಾಜಣ್ಣ 
ಅಡಿಷನಲ್ ಎಸ್.ಪಿ. ಮಂಡ್ಯ ಜಿಲ್ಲೆ 


ಡೆಪ್ಯೂಟಿಕಮೀಷನರ್ ಆಫ್ ಪೋಲೀಸ್, ಕಾನೂನು & 
ಸುವ್ಯವಸ್ಥೆ , ಮೈಸೂರು ನಗರ - ಶ್ರೀ ಬಿ . ವೈ . ಮಾಲಗತ್ತಿ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
ಅಡಿಷನಲ್ ಎಸ್ . ಪಿ . ರಾಯಚೂರು - 
ಶ್ರೀ ಬಿ. ಮಹಾಂತೇಶ್ ಇವರ ವರ್ಗಾವಣೆಯಿಂದ ತೆರವಾದ 
ಹುದ್ದೆಗೆ 
ಸೂಪರಿಂಟೆಂಡೆಂಟ್ ಆಫ್ ಪೋಲೀಸ್, ಆಂತರಿಕ ಭದ್ರತಾ 
ವಿಭಾಗ, ಮಂಗಳೂರು ಇಲ್ಲಿನ ಖಾಲಿ ಹುದ್ದೆಗೆ. 


| ಅಶೋಕ್ ಸದಲಗಿ 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, 
ರಾಜ್ಯ ಗುಪ್ತವಾರ್ತೆ , ಬೆಳಗಾವಿ 
ಎಂ . ಎಂ . ಮಹದೇವಯ್ಯ 
ಡೆಪ್ಯೂಟಿ ಕಮೀಷನರ್ ಆಫ್ ಪೊಲೀಸ್, 
ಸಂಚಾರ ( ಪಶ್ಚಿಮ) ಬೆಂಗಳೂರು ನಗರ 
ಬಿ . ಪರಮೇಶ್ವರಪ್ಪ 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್- ಸ್ಥಳ 
ನೇಮಕಾತಿ ನಿರೀಕ್ಷಣೆಯಲ್ಲಿ 
ಡಿ .ಎಸ್ . ಜಗಮಯ್ಯನವರ್ 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್- ಸ್ಥಳ 
ನೇಮಕಾತಿ ನಿರೀಕ್ಷಣೆಯಲ್ಲಿ 
ಎನ್. ನಾಗರಾಜ 
ಅಡಿಷನಲ್ ಎಸ್. ಪಿ . ಬೆಂಗಳೂರು ಜಿಲ್ಲೆ 


ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಡಿ.ಸಿ.ಆರ್. ಇ ದಾವಣಗೆರೆ 
ಇಲ್ಲಿನ ಖಾಲಿ ಹುದ್ದೆಗೆ 


10 


ಅಡಿಷನಲ್ ಎಸ್. ಪಿ. ಹಾವೇರಿ ಜಿಲ್ಲೆ - ಇಲ್ಲಿನ ಖಾಲಿ ಹುದ್ದೆಗೆ 


ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ರಾಜ್ಯ ಗುಪ್ತವಾರ್ತೆ , 
ಬೆಂಗಳೂರು - ಶ್ರೀ ಎಸ್. ಗಿರೀಶ್ ಇವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆಗೆ 
ಡೆಪ್ಯೂಟಿಕಮೀಷನರ್ ಆಫ್ ಪೊಲೀಸ್, ವಿ . ವಿ . ಐ . ಪಿ . ಭದ್ರತೆ, 
ಪೊಲೀಸ್ ಆಯುಕ್ತರ ಕಛೇರಿ, ಬೆಂಗಳೂರು ಇಲ್ಲಿನ ಖಾಲಿ 
ಹುದ್ದೆಗೆ 


ಕೆ. ಈಶ್ವರ ಪ್ರಸಾದ್ 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, 
ಎಸ್. ಸಿ. ಆರ್‌. ಬಿ ಬೆಂಗಳೂರು 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨ , ೨೦೧೩ 


೨೧೫ 


ಕ್ರಮ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 

ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಸಂಖ್ಯೆ 

ಶ್ರೀಯುತರು : 
ರವಿನಾರಾಯಣ 

ಅಡಿಷನಲ್ ಎಸ್. ಪಿ . ದಾವಣಗೆರೆ ಜಿಲ್ಲೆ ಇಲ್ಲಿನ ಖಾಲಿ ಹುದ್ದೆಗೆ 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, 
ಮೆಸ್ಕಾಂ ಜಾಗೃತ ದಳ , ಮಂಗಳೂರು 
ಜಿ .ಸಂಗೀತ 

ಅಡಿಷನಲ್ ಎಸ್.ಪಿ. ಬೀದರ್ ಜಿಲ್ಲೆ ಇಲ್ಲಿನ ಖಾಲಿ ಹುದ್ದೆಗೆ 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, 
ಹೆಸ್ಕಾಂ ಜಾಗೃತ ದಳ , ಹುಬ್ಬಳ್ಳಿ 
ಹೆಚ್. ಆರ್. ಮಹದೇವಯ್ಯ 

ಡೆಪ್ಯೂಟಿಕಮೀಷನರ್ ಆಫ್ ಪೊಲೀಸ್, ಗುಪ್ತವಾರ್ತೆ 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಬೆಂಗಳೂರು ನಗರ - ಶ್ರೀ ವಿ.ಎಸ್‌. ಡಿಸೋಜ ಇವರ 
ಡಿ. ಸಿ.ಆರ್. ಇ . ಗುಲ್ಬರ್ಗಾ 

ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
ಎ.ಎಸ್.ಮೇಘಣ್ಣನವರ್ 

ಅಡಿಷನಲ್ ಎಸ್. ಪಿ ಉತ್ತರ ಕನ್ನಡ ಜಿಲ್ಲೆ. ಕಾರವಾರ - 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಶ್ರೀ ಎಸ್ . ಸಿ. ಗುಡಿಮನಿ ಇವರ ವರ್ಗಾವಣೆಯಿಂದ ತೆರವಾದ 
ಎಸ್. ಟಿ.ಎಫ್, ಎನ್‌ಫೋರ್ಸ್‌ಮೆಂಟ್ ಸೆಲ್, ಹುದ್ದೆಗೆ 
ಬೆಂಗಳೂರು 
ಡಿ .ದೇವರಾಜ್ 

ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಡಿ. ಸಿ. ಆರ್. ಇ . ಗುಲ್ಬರ್ಗಾ 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್- ಸ್ಥಳ - ಶ್ರೀ ಹೆಚ್. ಆರ್. ಮಹದೇವಯ್ಯ ಇವರ ವರ್ಗಾವಣೆಯಿಂದ 
ನೇಮಕಾತಿ ನಿರೀಕ್ಷಣೆಯಲ್ಲಿ 

ತೆರವಾದ ಹುದ್ದೆಗೆ 
ಎಂ . ವಿ . ಚಂದ್ರಕಾಂತ್ 

ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಅಬಕಾರಿ ಜಾರಿ ಮತ್ತು 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ - ಲಾಟರಿ ನಿಷೇಧ ದಳ , ಬೆಂಗಳೂರು ಇಲ್ಲಿನ ಖಾಲಿ ಹುದ್ದೆಗೆ 
ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿ 
ಎಂ . ಐ . ಜಮೀಲ್ 

ಅಡಿಷನಲ್ ಎಸ್ . ಪಿ ಕೋಲಾರ ಜಿಲ್ಲೆ. - 
ಸೂಪರಿಂಟೆಂಡೆಂಟ್ ಆಫ್ ಪೋಲೀಸ್, 

ಶ್ರೀ ಹೆಚ್ .ಆರ್. ಭಗವಾನ್ ದಾಸ್ ಇವರ ವರ್ಗಾವಣೆಯಿಂದ 
ಸಿ . ಎಸ್ . ಪಿ . ಉಡುಪಿ 

ತೆರವಾದ ಹುದ್ದೆಗೆ 
ಅಬ್ದುಲ್ ಅಹ್ಮದ್ 

ಅಡಿಷನಲ್ ಎಸ್. ಪಿ ಬೆಂಗಳೂರು ಜಿಲ್ಲೆ . - 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಶ್ರೀ ಎನ್. ನಾಗರಾಜ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
ಸಿ . ಐ. ಡಿ. ಬೆಂಗಳೂರು 
ಎಸ್ . ಗಿರೀಶ್ 

ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಎಸ್. ಟಿ . ಎಫ್. 
ಸೂಪರಿಂಟೆಂಡೆಂಟ್ ಆಫ್ ಪೋಲೀಸ್, 

ಎನ್‌ಫೋರ್ಸ್‌ಮೆಂಟ್ ಸೆಲ್, ಬೆಂಗಳೂರು - 
ರಾಜ್ಯ ಗುಪ್ತ ವಾರ್ತೆ , ಬೆಂಗಳೂರು ಶ್ರೀ ಎ .ಎಸ್ .ಮೇಘಣ್ಣನವರ್ ಇವರ ವರ್ಗಾವಣೆಯಿಂದ ತೆರವಾದ 

ಹುದ್ದೆಗೆ 
| ಎಂ . ಪುಟ್ಟಮಾದಯ್ಯ 

ಅಡಿಷನಲ್ ಎಸ್ . ಪಿ ಮಂಡ್ಯ ಜಿಲ್ಲೆ . - 
ಸೂಪರಿಂಟೆಂಡೆಂಟ್ ಆಫ್ ಪೋಲೀಸ್, 

ಶ್ರೀ ಎ . ಎನ್.ರಾಜಣ್ಣ ಇವರ ವರ್ಗಾವಣೆಯಿಂದ ತೆರವಾದ 
ಚೆಸ್ಕಾಂ ಜಾಗೃತ ದಳ , ಮೈಸೂರು 

ಹುದ್ದೆಗೆ 
ಎಂ .ಎನ್. ಬಾಬು ರಾಜೇಂದ್ರ ಪ್ರಸಾದ್ ಡೆಪ್ಯೂಟಿ ಕಮೀಷನರ್ ಆಫ್ ಪೊಲೀಸ್, ಸಂಚಾರ ( ಪಶ್ಚಿಮ ) 
ಸೂಪರಿಂಟೆಂಡೆಂಟ್ ಆಫ್ ಪೋಲೀಸ್, ಬೆಂಗಳೂರು ನಗರ - ಶ್ರೀ ಎಂ . ಎಂ . ಮಹದೇವಯ್ಯ ಇವರ 
ಡಿ. ಸಿ .ಆರ್. ಇ. ಬೆಂಗಳೂರು 

ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
ಎಸ್ . ವಿ . ಗುಳೇದ್‌ 

ಅಡಿಷನಲ್ ಎಸ್. ಪಿ ಬೆಳಗಾವಿ ಜಿಲ್ಲೆ. 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಇಲ್ಲಿನ ಖಾಲಿ ಹುದ್ದೆಗೆ 
ಬೆಸ್ಕಾಂ ಜಾಗೃತ ದಳ, ಬೆಂಗಳೂರು 
ಕೆ.ಎನ್. ಜಿತೇಂದ್ರನಾಥ್ 

ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಬೆಂಗಳೂರು ಅಭಿವೃದ್ಧಿ 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಪ್ರಾಧಿಕಾರ , ಟಾಸ್ಕ್ಫೋರ್ಸ್, ಬೆಂಗಳೂರು ಇಲ್ಲಿನ ಖಾಲಿ ಹುದ್ದೆಗೆ 
ಡಿ. ಸಿ.ಆರ್. ಇ . ಮೈಸೂರು 


20 | 


22 


23. 


24 


25 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್ .ರವಿಪ್ರಕಾಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು - ಎ). 


P . R , 427 
Sc - 500 


904 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨ , ೨೦೧೩ 
HIGH COURT OF KARNATAKA 

NOTIFICATION 
No .GOB .II . 201/ 1998 , Bangalore , dated : 19th June, 2013. 


In modification of the itinerary arrnagement made in this Office Notification No.GOB. 11.201/ 1998 , dated 03-01 - 2009, the 
Senior Civil Judge and JMFC ., Yellapur, is directed to itinerate to Haliyal, for 2 days in a week , (i.e ., on every working Monday and 
Tuesday) instead of 3 days to decide the cases relating to Haliyal taluk, Joida taluk and Dandeli town and to sit at Yellapur for the 
remaining 4 days (i.e., on every working Wednesday , Thursday, Friday and Saturday ) with immediate effect, until further orders . 

By Order of The High Court, 

R . B .BUDHIHAL , 
P . R . 428 

Registrar General. 
OFFICE OF THE DISTRICT AND SESSIONS JUDGE, UDUPI. 

NOTIFICATION 
No.ADMN/ 3813/ 2013/24 - 06 - 2013, Udupi, dated : 22nd June , 2013. 


Sri Venkatesh M ., Chief Administrative Officer , District Court , Udupi is hereby sanctioned Earned leave for 24 days i. e ., from 
15 -05 -2013 to 07 -06 - 2013 (bdi ) on private affairs along with permission to suffix the General Holiday on 08 -06 - 2013 and 09 -06 -2013. 

Sri Rajeeva , FDA is placed incharge from 15 - 05 - 2013 to 19 -05 - 2013 and Smt. Maya R , Sheristedar has been placed 
incharge of the post of Chief Administrative Officer from 20 -05- 2013 to 07 -06 -2013 . 
Sri Venkatesh M ., Chief Administrative Officer, District Court , Udupi is re-posted to the samepost on expiry of leave . 

B .M .ANGADI 
P . R . 429 

District and Sessions Judge , Udupi. 
HIGH COURT OF KARNATAKA 

NOTIFICATION 
No.GOB.(1). 28 /2013 , Bangalore, dated : 29th June , 2013 . 


The following Judicial Officers are permitted to retire from Judicial Service on the dates mentioned aganist their names, on 
attaining the age of superannuation , i.e.,60 years; 

Date of Retirement 
Name and Designation Date of Birth on attaining the age 

of superannuation 
Sri. D .S .Muttur, 

10 -08 - 1953 

31-08 -2013 
Prl. Judge , 
Family Court, Raichur. 
Sri.S . R . Sindagi, 

15 -08 - 1953 

31 -08 - 2013 
XLIX Addl . City Civil and 
Sessions Judge , Bangalore. 
Sri.Majage Nijagunappa, 

02 -08 - 1953 

31-08 - 2013 
| Addl.District and Sessions 
Judge , D .K ., Mangalore 


BY ORDER OF HON BLE THE CHIEF JUSTICE , 

R . B .BUDHIHAL , 
Registrar General. 


P .R . 430 


HIGH COURT OF KARNATAKA 

NOTIFICATION 

No .GOB .(1)1/2013, Bangalore , dated : 04th July, 2013. 
The Presiding Officer of the court of | Addl.District and Sessions Judge , Gulbarga is concurrently appointed as the Presiding 
Officer of the court of Prl.District and Sessions Judge , Gulbarga (Vacant Court) with immediate effect and until further orders. 

By Order of The High Court , 

R . B . BUDHIHAL , 
P . R . 431 

Registrar General. 


ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ - 2 , ಬೆಂಗಳೂರು 


